`ಕರ್ನಾಟಕ ವಿಧಾನ ಪಠಿಷತ್ತು------ -- 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1222 


C1 


ಸದಸ್ಯರ ಹೆಸರು ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುಸ 
(ಸ್ಥಳೀಯ ಸಂಸ್ಥೆಗಳ ಕ್ಷೇತ. 
ಉತ್ತರಿಸುವ ದಿನಾಂಕ ೦೨.12.2020 
-| ಉತ್ತರಿಸುವ ಸಚಿವರು ಕೃಷಿ ಸಚಿವರು 


ಕ್ರ ಪ್ರಶ್ನೆ ಉತ್ತರ 

ಸಂ ಮ 

1 | ರಾಜ್ಯದಲ್ಲಿ ನೀರು ಮತ್ತು ಗೊಬ್ಬರಗಳ | ರಾಜ್ಯದಲ್ಲಿ ಗೊಬ್ಬರಗಳ ಸಧ್ಮಳಕೆಯಿಂ೦ದ ಕೃಷಿ 
ಸಧೃಳಕೆಯಿಂ೦ದ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸುವ ನಿಟ್ಟೆನಲ್ಲಿ 
ಉತ್ಪಾದಕತೆಯನ್ನು ಹೆಚ್ಚಿಸುವ ಸಾಮರ್ಥ್ಯ ಅಭಿವೃದ್ಧಿ ಮತ್ತು ಅರಿವು" 
ನಿಟ್ಟಿನಲ್ಲಿ ಸಾಮರ್ಥ್ಯ ಅಭಿವೃದ್ಧಿ ಮೂಡಿಸಲು:ಸರ್ಕಾರ ಮಣ್ಣು ಆರೋಗ್ಯ ಚೀಟಿ 
ಮತ್ತು ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ 4573 ಗ್ರಾಮಗಳಲ್ಲಿ: ಪ್ರಾತ್ಯಕ್ಲಿಕೆ 
ಕಾರ್ಯಕ್ರಮಗಳನ್ನು ಸರ್ಕಾರ ಮತ್ತು ರೈತರ'ತರಬೇತಿಗಳನ್ನು ಕೈಗೊಳ್ಳಲು 
ಹಮ್ಮಿಕೊಂಡಿದೆಯೇ: | ಯೋಜಿಸಲಾಗಿದೆ. 

2 | ಈಲಉದ್ದೇಶಕ್ಕಾಗಿ ರಾಜ್ಯಾದಾದ್ಯಂತ ರಾಜ್ಯಾದ್ಯಂತ 202021 ನೇ ಸಾಲಿನಲ್ಲಿ ನವೆಂಬರ್‌ 
ಎಷ್ಟು ಪ್ರಾತ್ಯಕ್ಲಿಕೆಗಳನ್ನು 2020 ಅಂತ್ಯಕ್ಕೆ 4159 ಪ್ರಾತ್ಯಕ್ಕಿಕೆಗಳನ್ನು 
ಅಭಿವ್ಯದ್ದಿಪಡಿಸಲಾಗಿದೆ: ಅನುಷ್ಠಾನಗೊಳಿಸಲಾಗಿದೆ. 

3 |ಸದರಿ ಕಾರ್ಯಕ್ರಮಗಳನ್ನು ಯಾವ | ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಕೈಗೊಳ್ಳಲಾಗುತ್ತಿದೆ. 
ಯಾವ ಜಿಲ್ಲೆಗಳಲ್ಲಿ ಜಿಲ್ಲಾವಾರು ವಿವರಗಳನ್ನು ಅನುಬಂಧ-1ರಲ್ಲಿ 
ಕೈಗೊಳ್ಳೆಲಾಗಿದೆ(ವಿವರ ನೀಡುವುದು) ವೀಡಿದೆ. 

4 | ಈ ಕಾರ್ಯಕ್ರಮದ ಉದ್ದೇಶದಿಂದ | ಸದರಿ ಕಾಯಕ್ರಮದಡಿ ಉಪಯೋಗ 
ಉಪಯೋಗ ಪಡೆದುಕೊಂಡ ಪಡೆದುಕೊಂಡ ರೈತರ ಸಂಖ್ಯೆಯನ್ನು 
ರೈತರುಗಳ ಸಂಖ್ಯೆ ಎಷ್ಟು? ಅನುಬಂಧ-1 ರಲ್ಲಿ ನೀಡಿದೆ. 


ಸಂಖ್ಯೆ: AGRI-ACT/197/ 2020 


ಸ 
ದಿವಿ NE 
ಸಲಿಸಿಪಾಟೀಲ್‌ 


< ಸಚಿವರು 


ವಿಧಾನ ಪರಿಷತ್ತಿನ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ:222 


"ಅನುಬಂಧ 


ಜನ ಪಡೆದ ರೈತರ" * 


ಕ್ರ ಜಲ್ಲೆ ಗೊಂಡ ಪ್ರಯೋ 
ಸಂ ಪ್ರಾತ್ಯಕ್ಷಿಕೆಗಳ Ah ಸಂಖ್ಯೆ 
K ಸ೦ಖ್ಯೆ 
1 ಬಾಗಲಕೋಟಿ ' 183 183 
2 ಬಳಾರಿ 202 605 
3 1ಬೆಂಗಳೂರುನ 30 59 
4 ಬೆಂಗಳೂರುಗ್ರಾ 57 62 
5 ಬೆಳಗಾವಿ 373 373 
6° ಬೀದರ್‌ 110 ್ಲ 110 
7 ಾಪದಾನಸರ 81 ( 113 
"8 ಚಿಕ್ಕಮಗಳೂರು - 118 152 
9 ಚಿಕ್ಕಬಳ್ಳಾಪುರ 85 85 
10 [ಜಿತ್ರದುರ್ಗ 211 211 
11 'ದೆಕಿಣ ಕನ್ನಡ 67 -208 
12 ದಾವಣಗೆರೆ | 156 & 172 
13 ಧಾರವಾಡ i 129 - 147 
.14 ಗದಗ 147 § 147 
15 ಹಾಸನ 174 (i 174. 
16 [ಹಾವೇರಿ 137 137 
| 17 [ಕಲಬುರ್ಗಿ | 353 353 
18 ಕೊಡಗು : 63 63 
19 ಣೋಲಾರ್‌ 88 100 . 
20 ಕೊಪ್ಪಳ: 132 132 
21 ಮಂಡ್ಯ 116 227. 
22 ಮೈಸೂರು 139 147 
23 ರಾಯಚೂರು 262 350 
24 [ರಾಮನಗರ y 76. 120 
25 ಶಿವಮೊಗ್ಗ: 99 137 : 
| 26 ತುಮಕೂರು 254 | 254 
| ೫ ಉಡುಪಿ ' | 18 '28 
28 ಉತ್ತರ ಕನ್ನಡ | 56 | 81 
29. ವಿಜಯಪುರ | 115 115 
30 ಯಾದಗಿರಿ. "| 128 "128 
ಓಟ್ಟು | 4159 5173. 


